ಉತರಿಸಬೇಕಾದ ದಿನಾಂಕ 


ಶ್ರೀ ಯು.ಬಿ.ಪೆಂಕಟೇಶ್‌ 

(ನಾಮ ನಿರ್ದೇಶನ ಹೊಂದಿದವರು) 
15.03.2021 

ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 


5 | ಪ್ರಶ್ನೆ ಉತ್ತರ 

ರಾಜ್ಯದಲ್ಲಿರುವ ಸರ್ಕಾರಿ ಶಾಲೆಗಳ ಸಂಖ್ಯೆ | ರಾಜ್ಯದಲ್ಲಿ ಒಟ್ಟು 47977 ಸರ್ಕಾರಿ ಶಾಲೆಗಳಿದ್ದು (ಜಿಲ್ಲಾವಾರು 
9) | ಎಷ್ಟು (ಜಿಲ್ಲಾವಾರು  . ಮಾಹಿತಿ| ಮತ್ತು ತಾಲ್ಲೂಕುವಾರು ಮಾಹಿತಿ ಅನುಬಂಧ-1ರಲ್ಲಿ ಒದಗಿಸಿದೆ) 

ಒದಿಸುವುದು) LPS HPS HS Total 

20751 22499 4727 47977 | 

ಸರ್ಕಾರಿ ಶಾಲೆಗಳಿಗೆ : ಮೂಲಭೂತ 2016-17 ನೇ ಸಾಲಿನಿಂದ 2018-19ನೇ 
೨ ಸೌಲಭ್ಯಗಳನ್ನು ಒದಗಿಸುವ ನಿಟ್ಟನಲ್ಲಿ ಸಾಲಿನವರೆಗೆ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆಯ 
3 ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು? | ಶಾಲಾ ಕೊಠಡಿಗಳ ನಿರ್ವಹಣೆಗಾಗಿ ಈ ಕೆಳಕಂಡಂತೆ 


ಅನುದಾನ ಒದಗಿಸಲಾಗಿರುತ್ತದೆ. 


ರೂ.ಲಕ್ಷಗಳಲ್ಲಿ 
ಕ ಕಾರ್ಯಕ್ರಮದ " 
2016-17 | 2017-18 | 2918-19 
ಸಂ ವಿವರ 
ಪ್ರಾಥಮಿಕ ಶಾಲಾ 
1 ಕೊಠಡಿಗಳ 1481.00 1541.00 1603.00 
ನಿರ್ವಹಣೆ 
ಪಂಚ ಸೌಲಭ್ಯ 
1 
| 2 !|ಶಾಲಾ ಸೌಲಭ್ಯಗಳ 1800.00 4000.00 | 2500.00 
ನಿರ್ವಹಣೆ 
ಪ್ರೌಢ ಶಾಲಾ 
3 _ 2400.00 3000.00 3500.00 
ಕಟ್ಟಡಗಳ ನಿರ್ವಹಣೆ 
ಪ್ರಾಥಮಿಕ ಶಾಲಾ 
4 1000.00 2500.00 6000.00 
ಕಟ್ಟಡಗಳ ನಿರ್ಮಾಣ RO 
5 ಪೌಢ ಶಾಲಾ 14028.00 20600.00 23477.00 
- J 


— UL 
ಕಟ್ಟಡಗಳ ನಿರ್ಮಾಣ 


ಒಟ್ಟು . 20709.00 31641.00 37080.00 


2019-20ರಿಂದ ಸರ್ಕಾರಿ ಶಾಲೆಗಳ ನಿರ್ವಹಣೆಗಾಗಿ ಹೆಚ್ಚಿನ 
ಅನುದಾನ ಪಡೆದು ಅನೇಕ ಪ್ರಯತ್ನಗಳನ್ನು ನಡೆಸಲಾಗುತ್ತಿದ್ದು ಈ 
ಕೆಳಕಂಡಂತೆ "ಅನುದಾನ ಬಿಡುಗಡೆ ಮಾಡಲಾಗಿದೆ. 
ರೂ.ಲಕ್ಷಗಳಲ್ಲಿ 


ಕಾರ್ಯಕ್ರಮದ 
ಕ್ರಸಂ . 2019-20 2020-21 
ವಿಷರ 


ಕೊಠಡಿಗಳ 
1 ' 5103.00 0.00 
ದುರಸ್ಥಿಗಾಗಿ 


ಶಾಲಾ ಕೊಠಡಿಗಳ R 
2 39409.50 19210,00 
. ನಿರ್ಮಾಣಕ್ಕಾಗಿ 


ಶಾಲೆಗಳ 
3 2500.00 3000.00 
ನಿರ್ವಹಣೆಗಾಗಿ ' 


ಇಲಾಖಾ 
ಅನುದಾನದ ಜೊತೆ 
ಮಹಾತ್ಮ ಗಾಂಧಿ 


4 NAREGA 0.00 2921.00 
ಅನುದಾನವನ್ನು 


ಒಗ್ಗೂಡಿಸುವ 
ಮೂಲಕ 


RIDF-25 
ಯೋಜನೆಯಡಿ 


5 ಕೊಠಡಿಗಳ ಮರು 0.00 35000.00 


ನಿರ್ಮಾಣ 


ಕರ್ನಾಟಕ ಪಬ್ಲಿಕ್‌ 
ಶಾಲೆಗಳಿಗೆ 
6 ಮೂಲಭೂತ 0.00 10000.00 


ಸೌಲಭ್ಯ ಒದಗಿಸಲು 


2019-20 ಮಳೆ . 
7 19951,75 0.00 
- ಹಾನಿ ದುರಸ್ಥಿ 


2020-21ನೇ ಸಾಲಿನ 
SO A 'ಮಳೆ ಹಾನಿ ದುರಸ್ಥಿ 3 


0.00 7557.99 


r— 
ಒಟ್ಟು | 669643 IN 77688.99 


2019-20ನೇ ಸಾಲಿನಲ್ಲಿ ಪ್ರಥಮ ಬಾರಿಗೆ ರಾಜ್ಯ ಪ್ರಕೃತಿ ವಿಪತ್ತು 
ನಿರ್ವಹಣೆಯಡಿಯಲ್ಲಿ 6,196 ಶಾಲೆಗಳಲ್ಲಿ 13,260 ಕೊಠಡಿಗಳ 
ದುರಸ್ಪಿಗಾಗಿ ರೂ 9951.75 ಲಕ್ಷಗಳ ಅನುದಾನ ಪಡೆಯಲಾಗಿದೆ. 

2020-21ನೇ ಸಾಲಿನಲ್ಲಿ ರಾಜ್ಯ ಪ್ರಕೃತಿ ವಿಪತ್ತು 
ನಿರ್ವಹಣೆಯಡಿಯಲ್ಲಿ. ಶಾಲೆಗಳ ದುರಸ್ಥಿಗಾಗಿ ರೂ.7557.99 ಲಕ್ಷಗಳ 


ಅನುದಾನ ಪಡೆಯಲಾಗಿರುತ್ತದೆ. 


ಮಾನ್ಯ - ಉಚ್ಛ ನ್ಯಾಯಾಲಯದ ಆದೇಶಾನುಸಾರ ಹಾಗೂ 
ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ (515ರ 


| ವರದಿಯನ್ವಯ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ 


ಒದಗಿಸಲು ಒಟ್ಟು 31 ಜಿಲ್ಲೆಗಳ 632 ಶಾಲೆಗಳಿಗೆ ರೂ.8084.95 ಲಕ್ಷಗಳ 
ಹೆಚ್ಚುವರಿ ಅನುದಾನ ಒದಗಿಸಲಾಗಿದೆ. 

2020-21ನೇ ಸಾಲಿನಲ್ಲಿ ಕೆ.ಪಿ.ಎಸ್‌ ಶಾಲೆಗಳ ಮೂಲಭೂತ 
ಸೌಕರ್ಯಗಳಿಗಾಗಿ ರೂ.10000.0 ಲಕ್ಷಗಳನ್ನು ಒದಗಿಸಲಾಗಿದೆ. 

"ಸ್ವಚ್ಛ ಭಾರತ್‌ ಯೋಜನೆಯಡಿ 22-21ನೇ ಸಾಲಿನಲ್ಲಿ 670 
ಶೌಚಾಲಯಗಳ ನಿರ್ಮಾಣವನ್ನು ಕೈಗೆತ್ತಿಕೊಂಡಿದ್ದು, 662 ಕಾಮಗಾರಿಗಳು 
ಪೂರ್ಣಗೊಂಡಿದ್ದು, ಉಳಿದ 8 ಕಾಮಗಾರಿಗಳು ಪ್ರಗತಿಯಲ್ಲಿರುತ್ತದೆ. ' 

ಗ್ರಾಮೀಣ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆ 
ವತಿಯಿಂದ ಜಲಜೀವನ್‌ ಮಿಷನ್‌ ಯೋಜನೆಯಡಿಯಲ್ಲಿ ' ಸರ್ಕಾರಿ 
ಗ್ರಾಮೀಣ ಶಾಲೆಗಳ 1633 ಶೌಚಾಲಯಗಳಿಗೆ ಮತ್ತು 288 ಅಡಿಗೆ 
ಕೋಣೆಗಳಿಗೆ. ನೀರಿನ; ಸಂಪರ್ಕ ಕಲ್ಲಿಸಲು ಕಾರ್ಯಕ್ರಮ 
ಕೈಗೆತ್ತಿಕೊಳ್ಳಲಾಗಿದೆ oo 

2020-21ನೇ ಸಾಲಿನಿಂಧ ಶಾಸಕರ ಸ್ಥಳೀಯ ಪ್ರದೇಶಾಭಿವೃದ್ಧಿ 
ಯೋಜನೆಯಡಿಯಲ್ಲಿ ಪ್ರತಿ ಶಾಸಕರು, ಕನಿಷ್ಠ 3 ಸರ್ಕಾರಿ ಶಾಲೆಗಳನ್ನು 


ದತ್ತು ಪಡೆದುಕೊಂಡು ಅಭಿವೃದ್ಧಿ. ಪಡಿಸಲು ಕಾರ್ಯಕ್ರಮ 


ಕೈಗೆತ್ತಿಕೊಳ್ಳಲಾಗಿದೆ. 


ಪಸ್ತುತ: 224 ವಿಧಾನಸಭಾ ಕ್ಷೇತರಗಳ ಪೈಕಿ 19 ವಿಧಾನಸಭಾ 
ಕ್ಷೇತಗಳನ್ನು ಹೊರತುಪಡಿಸಿ 205 ಕ್ಷೇತ್ರಗಳ ಶಾಸಕರು 673 ಸರ್ಕಾರಿ 
ಶಾಲೆಗಳನ್ನು ದತ್ತು ಪಡೆದಿದ್ದು, ಅಭಿವೃದ್ಧಿ ಪಡಿಸಲು ಕ್ಷಮ! 
ಕೈಗೊಳ್ಳಲಾಗುತ್ತಿದೆ ಮತ್ತು ವಿವಿಧ ವಿಶ್ವ ವಿದ್ಯಾನಿಲಯಗಳು 282 
ಶಾಲೆಗಳನ್ನು ದತ್ತು ತೆಗೆದುಕೊಂಡಿದ್ದು, ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿದೆ. 


2020-21ನೇ ಸಾಲಿನಲ್ಲಿ ಸರ್ಕಾರಿ ಶಾಲೆಗಳ ಸಮಗ್ರ 
ಅಭಿವೃದ್ಧಿಗಾಗಿ ದಾನಿಗಳಿಂದ, ಹಳೆ ವಿದ್ಯಾರ್ಥಿಗಳಿಂದ, ಖಾಸಗಿ ಸಂಘ 
ಸಂಸ್ಥೆಗಳಿಂದ ಉದ್ಯಮ ' ಹಾಗೂ ಸಮುದಾಯದಿಂದ ದೇಣಿಗೆ 
ಕೊಡುಗೆಗಳನ್ನು ಪಡೆಯಲು ನಮ್ಮ ಶಾಲೆ ನನ್ನ ಕೊಡುಗೆ ಎಂಬ 
ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಾಗಿದೆ. 

2019-20, 2020-21ನೇ ಸಾಲಿನಲ್ಲಿ ಅವಶ್ಯವಿರುವೆಡೆ 
ರಾಜ್ಯಬಂಡವಾಳ ವೆಚ್ಚದಡಿ ಈ "ಕೆಳಕಂಡಂತೆ ಹೊಸ ಶಾಲಾ ಕೊಠಡಿಗಳ 
ಮರುನಿರ್ಮಾಣವನ್ನು ಕೈಗೆತ್ತಿಕೊಳ್ಳಲಾಗಿದೆ. oo 


ರೂ.ಲಕ್ಷಗಳಲ್ಲಿ 
ವರ್ಷ ಕಾರ್ಯ ಕೊಠಡಿಗ 
ಕಮ ಶಾಲೆಗಳ - | ಅನುದಾ 
ಕಮದ ಛ 
ಸಂಖ್ಯೆ ” ಸಂಖ್ಯೆ ನ 
ವಿವರ ಸಂಖ್ಯೆ 
}) 12019- ರಾಜ್ಯ 273 
>i ಬಂಡವಾಳ | . 632 21982.67 
ವೆಚ್ಚ 
ಆರ್‌.ಐ.ಡಿ. 6469 75807.3 
3386 
ಎಫ್‌ 0 
03 
ವರ್ಷಗಳ 1431 12403 30000.0 
ವಿಶೇಷ 0 
ಪ್ಯಾಕೀಜ್‌ 
ಯೋಜನೆ 4 
03 91 ಕೆ.ಖಿಎಸ್‌ | 15000.00 
ವರ್ಷಗಳ 
ಶಾಲೆಗಳು 
ವಿಶೇಷ 
ಪ್ಯಾಕೇಜ್‌ 
ಯೋಜನೆ 
2) 2020- | ರಾಜ್ಯ 
°° 111000.0 
2i ಬಂಡವಾ | 1021 1610 
ಳ ವೆಚ್ಚ 
ಆರ್‌.ಎಂ 
ಎಸ್‌.ಎ 
10792.7 
ಬಾಕಿ 79 |790 4 


2020-21ನೇ ಸಾಲಿಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ರಾಜ್ಯವಲಯದ 
ಮುಂದುವರೆದ ಯೋಜನೆ ಕಾರ್ಯಕ್ರಮದಡಿಯಲ್ಲಿ ಪ್ರಾಥಮಿಕ ಮತ್ತು 
ಪೌಢ ಶಿಕ್ಷಣ ಶಾಲಾ ಕಟ್ಟಡಗಳ ನಿರ್ವಹಣೆಯಡಿ ಮಹಾತ್ಮ ಗಾಂಧಿ 
ನರೇಗಾ ಯೋಜನೆಯಡಿಯಲ್ಲಿ . ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಅನುದಾನವನ್ನು ಒಗ್ಗೂಡಿಸುವಿಕೆಯ (Convergence) ಮೂಲಕ 


ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಿಗೆ ಶಾಲಾ ಶೌಚಾಲಯ, ! 


ಆಟದ ಮೈದಾನ, ಶಾಲಾ ಕಾಂಪೌಂಡ್‌ ನಿರ್ಮಾಣ, ಬಿಸಿಯೂಟದ 
ಅಡಿಗೆ ಕೋಣೆ. ನಿರ್ಮಾಣ ಮತ್ತು ಪೌಷ್ಠಿಕ ತೋಟ ಅಭಿವೃದ್ಧಿ 
| ಚಟುವಟಿಕೆಗಳ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲು ರೂ.2921.00 
ಲಕ್ಷಗಳನ್ನು ರಾಜ್ಯದ 34 ಜಿಲ್ಲೆಗಳಿಗೆ ಬಿಡುಗಡೆ ಮಾಡಲಾಗಿದೆ. 
2020-21ನೇ ಸಾಲಿನಲ್ಲಿ ' ಎಲ್ಲಾ ಪ್ರಾಥಮಿಕ ಮತ್ತು 
ಪೌಢಶಾಲೆಗಳಲ್ಲಿ ಕುಡಿಯುವ ನೀರು ಒದಗಿಸಲು ಮತ್ತು ಶೌಚಾಲಯಗಳ 
| ನಿರ್ವಹಣೆಗಾಗಿ ರೂ.300.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗಿದೆ. 
ಒಟ್ಟಾರೆ ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಇಲಾಖೆಗೆ ಒದಗಿಸುವ 
ಅನುದಾನದ ಲಭ್ಯತೆ ಮತ್ತು ಅಗತ್ಯತೆಗೆ ಅನುಗುಣವಾಗಿ ಹಂತಹಂತವಾಗಿ 
ಮೂಲಸೌಲಭ್ಯಗಳನ್ನು ಒದಗಿಸಲು ಕ್ರಮ ಕೈಗೊಳ್ಳಲಾಗಿದೆ. 


ಇಪಿ. 50 ಯೋಸಕ 2021 


ಖಗ: ಗ ಮ | | 
ನಾ | HS 

NT NT 485 
i ary N 974] 230 1837 
. iid, - 2 182) 1971 
Beleavi 3 | Bo 1517 
KE TT TT NT EE 
ET ET 543] 
99 NT 949 
EE 
(9 [Chamarajanagar | fa 830 
sos 1546 
i1_\Chikkamagalore CO NT EC TT 


STs 


SHAE MET 
ST SE eT 


5—Bharvad TM 56 
De 
ED SRE ES EET RET 
TN 
19 [Kalburg C—O 3s 58 
Tam NAB 
20 Kolar ET NT NC ET 
NR SED EEE Glu 
| 23 \Mandya 24 1810 
Es 
TN EL SE SE nT 
26 \Ramnagara 786 C—O AN 5 
EN EL SE 
28 Madhugiri 729 528 1352 
> umkar | 1261 1321 215 
Se 
FE SUSE RECUR so — io 
CE 49 984 
ET ET SL 2008 
TT SS 
Total Ta 


ಆಧಾರ ಸ್ಕಾಟ್ಸ್‌ 2020-21 


tsk" 
೬ದ ಎಜಿಸೇರಕರು (ಕಲು ಶಿಳ್ನೆಣಿ) . 


ಆಯುಕ್ತರ ಚೇರಿ 
ಸಾರ್ವಜನಿಕ ಶಿಕ್ಷಣ ಇಲಾಖೆ 
ಚಿಂಗಳೂರು - 01 


